ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1816(2113) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 


ಉತ್ತರಿಸುವ ಸಚಿವರು: ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ 
ಸಚಿವರು 


ವಿಷಯ: ಬೆಂಗಳೂರಿನಲ್ಲಿ ವಾಹನ ದಟ್ಟಿಣೆಯಿಂದ ಉಂಟಾಗುತ್ತಿರುವ ಪರಿಣಾಮಗಳ ಬಗ್ಗೆ 


(ಅ) ಬೆಂಗಳೂರು ಮಹಾನಗರದಲ್ಲಿ ವಾಹನ ಸಂಚಾರ ದಟ್ಟಣೆಯಿಂದ ವಾರ್ಷಿಕ ಎಷ್ಟು 
ಲೀಟಿರ್‌ ಇಂಧನ ವ್ಯರ್ಥವಾಗುತ್ತಿದೆ ಹಾಗೂ ಇದರ ಮೌಲ್ಯ ಎಷ್ಟು ಎಂಬುದರ ಬಗ್ಗೆ 
ಅಂದಾಜು ಮಾಡಲಾಗಿದೆಯೇ ; 


(ಆ) ಸ೦ಜಾರ ದಟ್ಟಿಣೆಯಿಂದ ವಾರ್ಷಿಕ ಎಷ್ಟು ಘಂಟೆಗಳ ಕಾಲ ಮಾನವ ಶ್ರಮ 
ವ್ಯರ್ಥವಾಗುತ್ತಿದೆ ಇದರ ಮೌಲ್ಯ ಎಷ್ಟು ಎ೦ಬ ಲೆಕ್ಕಾಚಾರ ಹಾಕಲಾಗಿದೆಯೇ ; 


(ಇ) ಅಂದಾಜು ಎಷ್ಟು ಜ೦ಕ್ಷನ್‌ಗಳಲ್ಲಿ ವಾಹನ ದಟ್ಟಿಣೆ ಮತ್ತು ಟ್ರಾಫಿಕ್‌ ಜಾಮ್‌ ಪರಿಸ್ಥಿತಿ 
ಇದೆ ಎಂದು ಅಂದಾಜು ಮಾಡಲಾಗಿದೆ; ಇದನ್ನು ತಪ್ಪಿಸಲು ಕೈಗೊಂಡಿರುವ ಕ್ರಮಗಳೇನು; 


(ಈ) ಸಂಚಾರ ದಟ್ಟಿಣೆಯಿಂದ ಕೋಟ್ಕಾ೦ತರ ರೂ.ಇಂಧನ ವ್ಯರ್ಥವಾಗುವುದನ್ನು 
ತಡೆಯಲು ಸಮಗ್ರ ಪರಿ ಷೃತ ಮಹಾನಗರ ಯೋಜನೆ ತಯಾರಿಸಿ, ಅದನ್ನು ಹಂತ 
ಹಂತವಾಗಿ ಜಾರಿಗೆ ತರಲು ಕ್ರಮ ಜರುಗಿಸಲಾಗುವುದೇ; 


(ಉ) ನವ ಬೆಂಗಳೂರು ಯೋಜನೆಯ ರೂಪುರೇಷೆಗಳೇನು; ಈ ಯೋಜನೆಯನ್ನು 
ಕಾರ್ಯರೂಪಕ್ಕೆ ತರಲು ಕೈಗೊಂಡ ಕ್ರಮಗಳೇನು? (ವಿವರ ಒದಗಿಸುವುದು) 


